ವಕಲತೆಯನ್ನು ಒಂದು ವೈವಿಧ್ಯತೆಯಾಗಿ ಕಾಣ 


ಪ್ರಣಾಲೀ ಶರ್ಮಾ 


*...ಅಯಾನ್‌ ಹುಟ್ಟದ ನಂತರ ನಾನು ಸಾಕಷ್ಟು ಮಾನಸಿಕ 
ಆಘಾತವನ್ನು ಅನುಭವಿಸಬೇಕಾಗಿತ್ತು. ಹುಟ್ಟದಾಗಲೇ ಅವನಿಗೆ 
ಉಸಿರುಕಟ್ಟುವ (Asphyxia) ತೊಂದರೆಯುತ್ತು. ಬೆಳೆಯುತ್ತಿದ್ದಂತೆ 
ಅಯಾನ್‌ ಖಂಡಿತವಾಗಿ ಕೆಲವು ಬೆಳವಣಿಗೆ ತೊಂದರೆಗಳನ್ನು 
ಹೊಂದುತ್ತಾನೆಂದು ವೈದ್ಯರು ನನಗೆ ಹೇಆದ್ದರು. ಈ ಪರಿಸ್ಥಿತಿಗೆ 
ನಾನು ವೈದ್ಯರನ್ನೇ ದೂಷಿಸಬೇಕು. ನಾನು ನನ್ನ ಪತಿ ಮತ್ತು ಅವರ 
ತಂದೆತಾಯುಯರ ಜೊತೆವಾಸಿಸುತ್ತಿದ್ದೆ. ಅವರು ಅಯಾನ್‌ನನ್ನು 
ಸ್ತೀಕರಿಸಅಲ್ಲ. ಹಾಗಾಗಿ ತನ್ನ ಅಜ್ಞ್ಜಿತಾತನ ಆರೈಕೆ ಮತ್ತು 
ಪ್ರೀತಿಯಿಂದ ವಂಚಿತನಾದ. ಅಯಾನ್‌ನ ಹಿತದೃಷ್ಟಿಬುಂದ, ನಾವು 
ಆ ಮನೆಯನ್ನು ತೊರೆದು, ನನ್ನ ತವರಿಗೆ ಬಂದೆವು.ನನ್ನ ಪತಿ ಕೆಲಸ 
ಮಾಡುವ ಕಂಪನಿಯಲ್ಲ ಆಗಾಗ ಪಾರಟಗಳನ್ನು ಏರ್ಪಡಿಸುತ್ತಾರೆ. 
ಪ್ರತಿ ಬಾರಿ ನಾನು ಅಯಾನ್‌ನನ್ನು ಕರೆದುಕೊಂಡು ಹೋದಾಗ 
ಬೇರೆ ಪೋಷಕರು ತಮ್ಮ ಮಕ್ಕಳನ್ನು ಅವನಿಂದ ದೂರಕರೆ- 
ದೊಯ್ಯುತ್ತಿದ್ದರು. ಸ್ವಲ್ಪ ಕಾಲ ನಾನು ಇದನ್ನು ಸಹಿಸಿಕೊಂಡೆ. 
ನಂತರ ಇಂಥ ಪಾರ್ಟ್ಜಗಳಗೆ ಹೋಗುವುದನ್ನೇ ನಿಲ್ತಸಿದೆ. 
ಸಾಮಾಜಕ ಕಡೆಗಣನೆ ಮತ್ತು ಪ್ರತ್ಯೇಕತೆಯ ವಾತಾವರಣದಿಂದ 
ನನ್ನ ಮಗುವನ್ನು ರಕ್ಷಿಸಲು ನಾನು ಠಗ ಸಾಮಾಜಕವಾಗಿ 
ಬೇರೆಯವರೊಂದಿಗೆ ಬೆರೆಯದ ಬದುಕಿಗೆ ಬದಲಾಗಿದ್ದೇನೆ..” 


2೭೦1೭ರಲ್ತ್ಲ ದೆಹಲಿಯ ರಾಜ್‌ಕುಮಾರಿ ಅಮ್ಯತ್‌ ಕೌರ್‌ (ಆರ್‌ಎಕೆ) 
ಮಕ್ಷಳ ಅಧ್ಯಯನ ಕೇಂದ್ರದ ಒಂದು ಪೂರ್ವಪ್ರಾಥಮಿಕ ಶಾಲೆಗೆ 
ಹೋಗುತ್ತಿದ್ದ, ತಡವಾದ ಬೆಳವಣಿಗೆಯ ಸಮಸ್ಯೆಯನ್ನು 
ಎದುರಿಸುತ್ತಿರುವ, ಅಯಾನ್‌ ಎಂಬ ಎಂಟು ವರ್ಷದ ಮಗುವಿನ 
ಪ್ರಕರಣದ ಕುರಿತಂತೆ ಇದುಒಂದು ಅಧ್ಯಯನದ ಸಣ್ಣ ತುಣುಕು. 
ಆರ್‌ಐಕೆ ಮಕ್ಷಳ ಅಧ್ಯಯನ ಕೇಂದ್ರಕ್ಕೆ ಸೇರುವ ಮುಂಚೆ ಅಯಾನ್‌ 
ಬೇರೆ ಎರಡು ಶಾಲೆಗಳಗೆ ಹೋಗುತ್ತಿದ್ದ. ಆ ಎರಡೂ ಪೂರ್ವ 
ಪ್ರಾಥಮಿಕ ಶಾಲೆಯ "ಶಿಕ್ಷಕರು ಅವನು ಅಲ್ಲಗೆ 'ಹೊಂದದವನು' 
ಎಂದು ಮಗುವನ್ನು ಶಾಲೆಯಿಂದ ಜಡಿಸುವಂತೆ ಅಯಾನ್‌ನ 
ತಾಂಯಖುಗೆ ಹೇಆದ್ದರು.2೦1೭ರಲ್ಲ. ಆರ್‌ಐಕೆ ಮಕ್ಕಳ ಅಧ್ಯಯನ 
ಕೇಂದ್ರದಲ್ಲಿ ಅಯಾನ್‌ ಆಗಲೇ ಮೂರು ವರ್ಷಗಳನ್ನು ಪೂರೈಸಿದ್ದ 
ಮತ್ತು ಅವನ ತಾಂಖುಯ ಪ್ರಕಾರ, ಅಲ್ಲ ಅವನು ತನ್ನ ಇಡೀ 
ಸಮಯವನ್ನು ಸಂತೋಷದಿಂದ ಕಳೆದಿದ್ದನು. 


ಆರ್‌ಐಕೆ ಮಕ್ಷಳ ಅಧ್ಯಯನ ಕೇಂದದ ಶಿಕ್ಷಣದ ಬಳಅಕ ಮುಂದೇನು 
ಎಂದು ತಾಲು ಅವನ ಭವಿಷ್ಯದ ಬಣ್ಣ ಕಳವಳಗೊಂಡರು. 
ಅದಾಗಲೇ ಅಯಾನ್‌ನಿಗೆ ಆ ವರ್ಷವಾಗಿತ್ತು. ಅವನು ಮುಂದಿನ 
ವರ್ಷ ಒಂದು ಔಪಚಾರಿಕ ಶಾಲೆಗೆ ಪ್ರವೇಶ ಪಡೆಯಬೇಕಿತ್ತು. 
ದುರದೃಷ್ಟವಶಾತ್‌, ಅವನ ತಾಲ ಭೇಟ ನೀಡಿದ ಪ್ರತಿಯೊಂದು 
ಕಶಾಲೆಯಲ್ಲೂ ಅವನಿಗೆ ಪ್ರವೇಶವನ್ನು ನಿರಾಕರಿಸಲಾಗಿತ್ತು. 
ಅವನಿಗೆ ಸೂಕ್ತವಾದ ವಾತಾವರಣವನ್ನು ಹುಡುಕಲು ಪ್ರಯತ್ನಪಟ್ಟು 
ಅವರು ಬಹಳ ಒತ್ತಡದಲ್ಲದ್ದರು.. ಅವರಿಗೆ ಏನೂ ಮಾಡಲು 
ತೋಚಲಲ್ಲ. ಶಾಲೆಗಳಗೆ ಬೇರೆ ಮಕ್ಷಳೊಂದಿಗೆ ಸ್ಪರ್ಧಿಸುವಂತಿದ್ದ 
ವಿಶೇಷ ಅಗತ್ಯಗಳುಳ್ಳ ಮಕ್ಕಳು ಮಾತ್ರ ಬೇಕಿತ್ತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಪವಿಕಲತೆಎಂದರೇನು? 
'ಅಂತಾರಾಷ್ಟ್ರೀಯ 


ಕಾಂರ್ಯ್ಯಚಟುವಬಕೆ 


ವಗ್ಗೀಕರಣ'ದ 
(International Classification of Functioning) ಪಕಾರ, ಎಲ್ಲ 
ರೀತಿಯು ದುರ್ಬಲತೆಗಳು (ಅಥವಾ ಆರೋಗ್ಯ ವೈಕಲ್ಯ) 
ಎಂದರೆಪರಿಮಿತ ಚಟುವಟಕೆಗಕಳು. ಭಾಗವಹಿಸುವಿಕೆಯಲ್ಲ 
ನಿರ್ಬಂಧಗಳು ಹಾಗೂ ಪಾರಿಸರಿಕ ಅಂಶಗಳಂಥ ಎಲ್ಲಾ ರೀತಿಯ 


ದೌರ್ಬಲ್ಯಗಳನ್ನು ಒಕಗೊಂಡ ಒಂದು ಪದ. ಕೆಲವು 
ಮಿತಿಗಳೊಂದಿಗೆ ಅಥವಾ ಕೆಲವು ರೀತಿಂಶು 
ದೌರ್ಬಲ್ಯದೊಂದಿಗೆ ಹುಟ್ಟದ ಮಗುವನ್ನು "ವಿಕಲತೆ 


ಹೊಂದಿದವನು' ಎಂದು ಕರೆಯಲಾಗುತ್ತದೆ. ಅಂದರೆ ಬಹುಪಾಲು 
ಜನರಂತೆ ಕಾರ್ಯನಿರ್ವಹಿಸಲಾಗದ ಅಥವಾ ಕೆಲಸ ಮಾಡಲಾಗದ 
ವ್ಯಕ್ತಿ ಎಂದರ್ಥ. ವಿಕಲತೆಯುಳ್ಳ ಮಗುವಿನೊಂದಿಗೆ ವಾಸಿಸುವುದು 
ಕುಟುಂಬ ಮತ್ತು ಅದರ ಚಟುವಟಕೆಯಲ್ಲ ಗಾಢ ಪರಿಣಾಮ 
ಜರುವುದು. ಈ ಮೇಲನ ಸನ್ನಿವೇಶವು ವಿಕಲತೆಯಿಂದ ಬಳಲುವ 
ಮಗು ಮತ್ತು ಅವನ ಅಥವಾ ಅವಳ ಕುಟುಂಬವು ಎದುರಿಸ- 
ಬೇಕಾಗುವ ಸಾಮಾಜಕ ಕಳಂಕ ಮತ್ತು ತಾರತಮ್ಯದ ಬಣ್ಣ 
ಗಮನಸೆಳೆಯುತ್ತದೆ. ಬಹುತೇಕ ಕುಟುಂಬಗಳು ಮಗುವನ್ನು ಮತ್ತು 
ವಿಕಲತೆಂಯನ್ನು ಆರಂಭಕ ಹಂತದಲ್ಲೇ ಸ್ತೀಕರಿಸಿದರೂ. 
ವಿಕಲತೆಹೊಂದಿರುವ ಮಗುವಿನ ಪಾಲನೆಹೋಷಣಿಗೆ 
ಸಂಬಂಧಿಸಿದಂತೆ ಯಾವಾಗಲೂ ಸಾಕಷ್ಟು ಸವಾಲುಗಳನ್ನು 
ಎದುರಿಸಬೇಕಾಗುತ್ತದೆ. (ಬೆನೆಟ್‌, ಡೆಲುಕಾ ಮತ್ತು ಅಲೆನ್‌, 19೨ರ). 
ವೈಕಲ್ಯವನ್ನುಹೊಂದಿರುವ ಮಕ್ಷಳಗೆ ಸಂಬಂಧಿಸಿದ, ವಿವಿಧ 
ವಿಷಯಗಳ ಬಣ್ಣೆ ನಾವು ಯೋಚಿಸಿದಾಗ, ಕುಟುಂಬಗಳ ಮೇಲೆ 
ವಿಕಲತೆಯಿಂದಾಗುವ ಏರಿಆತಗಳನ್ನು ನಾವು ಜಟ್ಟುಜಡುತ್ತೇವೆ. ಈ 
ಪ್ರಕರಣದಲ್ಲ. ಅಯಾನ್‌ನ ತಾಯು, ತನ್ನ ಮಗುವಿನ ಅಗತ್ಯಗಳನ್ನು 
ಪೂರೈಸಲು ದೈಹಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಕಷ್ಟಪಡ- 
ಬೇಕಾಲಯುತು. 


ಬೇರೆಬೇರೆ ಆರೋಗ್ಯ ಸೇವಾ ವೃತ್ತಿನಿರತರ ಭೇಟ, ಮಕ್ಷಳ ಆರೈಕೆ 
ಸೇವೆಗಳ ಕೊರತೆಯ ಕಾರಣ ಪೋಷಕರ ವೃತ್ತಿ ಸಾಮರ್ಥ್ಯದ 
ಮೇಲೆ ಪರಿಣಾಮ, ಪರಿಣಾಮಕಾರಿ ಜೀವನ ಕೌಶಲ್ಯ ತರಬೇತಿ 
ಅಥವಾ ಶಿಕ್ಷಣದ ಅಭಾವ ಇತ್ಯಾದಿಗಳಗಾಗಿ ಕುಟುಂಬಗಳು 
ಸಾಕಷ್ಟು ಹಣ ವೆಚ್ಛ್ಚಮಾಡಬೇಕಾಗುವುದು ಮೊದಲಾದ 
ಸಮಸ್ಯೆಗಳನ್ನು ನಾವು ಕಾಣುತ್ತೇವೆ ಸಾಮಾಜಕ ಮಾದರಿಯ 
ವಿಕಲತೆಯ ಪ್ರಕಾರ, ಕೇವಲ ದೌರ್ಬಲ್ಯ ಇರುವುದರಿಂದಷ್ಟೇ ಮಗು 
ವೈಕಲ್ಯ ಎನ್ನಿಸುವುದಿಲ್ಲ. ಈ ದೌರ್ಬಲ್ಯದಿಂದ ವಿಕಲತೆ 
ಉಂಟಾಗಲು ಪರಿಸರದ ಪಾತ್ರ ಬಹಳ ದೊಡ್ಡದು. ಜೀವನದ 
ದೈನಂದಿನ ಚಟುವಟಕೆಗಳಲ್ಲ ಪಾಲ್ಗೊಳ್ಳಲು ವ್ಯಕ್ತಿಯ ಅಶಕ್ತತೆಯು 
ಆತನ ದೇಹ ಮತ್ತು ವಾಸಿಸುವ ಪರಿಸರದ ಪರಸ್ಪರ ಸಂಪರ್ಕದ 
ಮೂಲಕ ಉಂಬಾಗುತ್ತದೆ. '... ನಾನು ಅಯಾನ್‌ನನ್ನು ಸಣ್ಣ ಪಟ್ಟಣ 
ಅಥವಾ ಹಳ್ಳಿಗೆ ಕರೆದುಕೊಂಡು ಹೋಗುವ ಬಗ್ಗೆ ಕೆಲವೊಮ್ಮೆ 
ಯೋಚಿಸುತ್ತೇನೆ. ಅಲ್ಪ್ಲನ ಜನರು ತಮ್ಮ ಅಜ್ಞಾನದಿಂದಾಗಿ ಅಥವಾ 
ತಿಆವಳಕೆ ಇಲ್ಲದಿರುವಿಕೆಯುಂದಾಗಿ ಕನಿಷ್ಟ ಪಕ್ಷ ಸಂವೇದನಾ 


ಶೀಲರಾಗಿರುತ್ತಾರೆ ಮತ್ತು ಇಂತಹವರನ್ನು ಸ್ಲೀಕರಿಸುತ್ತಾರೆ. ಅಲ್ಲ 
ಅಯಾನ್‌ ಕನಿಷ್ಟಪಕ್ಷ ಗೆಳೆಯರನ್ನಾದರೂ ಹೊಂದಿರುತ್ತಾನೆ. 
ದೂರದ ಹಳ್ಳಗಳ ಜನರು ಅವನನ್ನು ಮಂದಬುದ್ಧಿಯವನು ಎಂದು 
ಹೆಸರಿಸಬಹುದು. ಆದರೆ ಅವರು ನಗರದ ಜನರಂತೆ ಅವನನ್ನು 
ದೂರವಿಡುವುದಿಲ್ಲ... 'ಹೊರಗಿಡುವಿಕೆಯ ಪ್ರವೃತ್ತಿಯಿಂದಾಗಿ ಹೆಚ್ಚು 
ಮಕ್ಷಳು (ವೈಕಲ್ಯ ಹೊಂದಿರುವ) ಸಾಂಸ್ಥಿಕ ಆರೈಕೆಗಿಂತ ಹೆಚ್ಚಾಗಿ 
ತಮ್ಮ ಮನೆಯಲ್ಲ ಬೆಳೆಯುತ್ತಾರೆ. (ಆಪಲ್‌ಬೈ 2೦14). 
ವಿಕಲತೆಯುಒಂದು ಗ್ರಹಿಕೆಯೇ? ಜನರು ವಿಕಲತೆಯನ್ನು ಹೇಗೆ 
ಕಾಣುತ್ತಾರೆ? ವೈಕಲ್ಯವಿರದ ವ್ಯಕ್ತಿಯ ದೃಷ್ಟಿಕೋನದಿಂದ 
ವೈಕಲ್ಯತೆಯ ಪೂರ್ಣ ಸಮಸ್ಯೆಯನ್ನು ಪರಿಶೀಅಸಲು ಹೊರಟಾಗ 
ಇದೇ ರೀತಿಯ ಪ್ರಶ್ನೆಗಳು ಬರುತ್ತವೆ. ಸಾಮಾನ್ಯವಾಗಿ ವಿಕಲತೆಯು 
ಭಯ, ಕುತೂಹಲ, ಆತಂಕ ಇತ್ಯಾದಿ ಭಾವನೆಗಳನ್ನು 
ಉಂಟುಮಾಡುತ್ತದೆ. ನಮ್ಮಲ್ಲ ಬಹುತೇಕರಿಗೆ ಸಾಮಾನ್ಯವಾಗಿ 
ವಿಕಲತೆಯನ್ನು ಹೊಂದಿರುವ ವ್ಯಕ್ತಿಯೊಂದಿಗೆ ಹೇಗೆ 
ವರ್ತಿಸುವುದೆಂದು ತಿಆದಿರುವುದಿಲ್ಲ. ಒಂದು ನಿರ್ದಿಷ್ಟ ಸ್ಥಳವನ್ನು 
ತಲುಪಲು ಪ್ರಯತ್ನಿಸುತ್ತಿರುವ ಅಂಧ ಮಗುವಿನ 
ಉದಾಹರಣೆಯನ್ನು ತೆಗೆದುಕೊಳ್ಳ. ಮಗುವಿಗೆ ಸಹಾಯ ಮಾಡುವ 
ಮೂಲಕ ಆರೈಕೆಯಿಂದ ವರ್ತಿಸಬೇಕೋ ಅಥವಾ ವೈಕಲ್ಯವನ್ನು 
ವಾವು ನಿರ್ಲಕ್ಷಿಸಬೇಕೋ? ಕಾಕಜಯುಂದ ವರ್ತಿಸಿದರೆ ಅದು 
ಮಗುವನ್ನು ಕೀಳಾಗಿ ಪರಿಗಣಿಸಿದಂತೆಯೇ? ನಾವು ಮಗುವಿಗೆ 
ಸಹಾಯ ಮಾಡಲು ಪ್ರಯತ್ನಿಸಿ ಅದನ್ನು ಅಂಚಿನಲ್ಲಡುತ್ತಿದ್ದೇವೋ 
ಅಥವಾ ವಿಕಲತೆ ಇಲ್ಲ ಎಂಬಂತೆ ವರ್ತಿಸುತ್ತಿರುವೆಪೋ? ವಿಕಲತೆ 
ಹೊಂದಿರುವ ಒಂದು ಮಗುವನ್ನು ನೋಡಿದಾಗ, ನಾವು ಉತ್ತಮರು 
ಎಂಬ ಇಂಗಿತವಿರುವಂತೆ ಸಹಾಯವನ್ನು ನೀಡಲು ಒಲವು 
ತೋರಿಸುವುರಿಂದಾಗಿ ವಿಕಲತೆ ಹೊಂದಿರುವ ಮಗುವನ್ನು 
ತಾರತಮ್ಯದಿಂದ ಕಾಣುತ್ತೇವೆ. ಉದ್ದೇಶಪೂರ್ವಕವಾಗಿ 
ಅಲ್ಲದಿದ್ದರೂ. ನಾವು ವಿಕಲತೆ ಹೊಂದಿರುವವರ ಜೊತೆಗೆ 
ಉಳದವರಿಗಿಂತ ಕಡಿಮೆ ಎಂಬಂತೆ ವರ್ತಿಸುತ್ತೇವೆ. 


ವಿಕಲತೆ ಮತ್ತು ಸಾಮಾಜಕ ಪೂರ್ವಾಗ್ರಹ 

ಯಾವಾಗಲೂ ಒಂದು ನವಜಾತ ಶಿಶುವನ್ನು ದೇವರ 
ಕೊಡುಗೆಯಾಗಿ ಮತ್ತು ನಿರಂತರವಾಗಿ ದೊಡ್ಡವರ ಅರೈಕೆ 
ಬೇಕೆಂಬಂತೆ ನೋಡಲಾಗುತ್ತದೆ. ಆದರೆ. ಒಂದು ಮಗು ಕೆಲವು 
ಕಣ್ಣಿಗೆ ಕಾಣುವ ಅಥವಾ ಹುಟ್ಟಿನಿಂದಲೇ 'ದೋಷ'ದಿಂದ 
ಕೂಡಿದ್ದರೆ." ಚೆನ್ನಾಗಿ ಹುಟ್ಟದ' ಮಗುವಿಗೆ ಹೋಟಸಿದರೆ ಸಮಾಜವು 
ಆ ಮಗುವನ್ನು ತುಂಬು ಮನಸ್ಸಿನಿಂದ ಪ್ರೀತಿಯಿಂದ 
ಸ್ತಾಗತಿಸುವುದಿಲ್ಲ ಅಥವಾ ಸ್ತೀಕರಿಸುವುದಿಲ್ಲ. ಇದರೊಂದಿಗೆ, 
ಭಾರತೀಯರು ಕರ್ಮ ಸಿದ್ದಾಂತವನ್ನು ನಂಬುತ್ತಾರೆ, ಅಂದರೆ, 
ಮಗುವಿನ ಅಥವಾ ಹೆತ್ತವರ ಹಿಂದಿನ ಜನ್ಯದಲ್ಲ ಮಾಡಿದ ತಪ್ಪು 
ಕಾಂರ್ಯಗಳು/ಕರ್ಮದಿಂದಾಗಿ ಮಗುವು ಕೆಲವು ರೀತಿಂಯ 
ಗೋಚರ ದೌರ್ಬಲ್ಯದಿಂದ ಹುಲ್ಪದೆ ಎಂದು ಭಾವಿಸಲಾಗುತ್ತದೆ. 
ಅದರ ಪರಿಣಾಮವಾಗಿ ಮಗು ಮತ್ತು ಹೆತ್ತವರನ್ನು ಸಾಮಾನ್ಯರಂತೆ 
ಕಾಣದೆ ದೂರತಳ್ಳಲಾಗುತ್ತದೆ, ಕಡೆಗಣಿಸಲಾಗುತ್ತದೆ. ಆಗ ಈ 
ಸಂದರ್ಭಗಳಗೆ ಪೋಷಕರು. ಕುಟುಂಬ ಮತ್ತು ಮಗು 
ಹೊಂದಿಕೊಳ್ಳಬೇಕು ಮತ್ತು ತಟಸ್ಥರಾಗಿರುವ ಮನೋ್ಥಿತಿ 
ಬೆಳೆಸಿಕೊಳ್ಳಬೇಕು. ಅಗತ್ಯವಾದ ಬೆಂಬಲವನ್ನು ನೀಡುವಲ್ಲ 
ಕಂಡುಬರುವ ಒಂದು ಪ್ರಮುಖ ಅಡಚಣಿಯೆಂದರೆ ಆರ್ಥಿಕ 
ಸಮಸ್ಯೆ. ಮಗುವಿಗೆ ಪೂರ್ಣ ಸಮಯದ ಆರೈಕೆಯನ್ನು ಒದಗಿಸಲು 
ಒಬ್ಬ ಪೋಷಕ ಅದರಲ್ಲೂ ಮುಖ್ಯವಾಗಿ ತಾಯಿ ತನ್ನು ಕೆಲಸವನ್ನು 
ಅಡಬೇಕಾದ ಹಲವಾರು ಉದಾಹರಣಿಗಳವೆ. ಇತರ ಮಕ್ಷಳು ಭಿನ್ನ 
ರೀತಿಯಲ್ಲ ಬದುಕುವುದು. ಶಾಲೆಗೆ ಹೋಗುವುದು, 


ಗೆಳೆಯರೊಂದಿಗೆ ಆಟವಾಡುವುದು. ಸ್ನೇಹಿತರನ್ನು ಮಾಡಿ- 
ಕೊಳ್ಳುವುದು ಇವನ್ನೆಲ್ಲಾ ಗಮನಿಸುತ್ತಿದ್ದರೆ ಆ ವಿಶೇಷ ಅಗತ್ಯವುಳ್ಳ 
ಮಗುವಿನ ಆತ್ಕಾಭಿಮಾನದ ಮೇಲೆ ಗಾಢ ಪರಿಣಾಮ ಜೀರುತ್ತದೆ. 


ಶಾಲೆಯ ಸಂದರ್ಭದಲ್ಲ ವಿಕಲತೆ 

ಕೇವಲ ಶಾಲೆಗೆ ಹೋಗುವ ಚಟುವಟಕೆಯೇ ಮಗುವಿನಲ್ತ 
ಆತ್ಮವಿಶ್ವಾಸ. ಭರವಸೆ ಮತ್ತು ಯೋಗಕ್ಷೇಮದ ಪ್ರಜ್ಞೆಯನ್ನು 
ಬೆಳೆಸುತ್ತದೆ. ಇತರ ಮಕ್ಷಕ ಜೊತೆಗೆ ವಿಶೇಷ ಅಗತ್ಯವುಳ್ಳ 
ಮಗುಶಾಲೆಗೆ ಹೋಗುವುದು. ಎಲ್ಲರಂತೆ ತರಗತಿ ಕೊಠಡಿಗಕಲ್ಪ 
ಕುಆತುಕೊಳ್ಳುವುದು. ಶಾಲೆಯಲ್ಲ ಯಾವುದೇ ಸಾಮಾನ್ಯ 
ಮಗುವಿನಂತೆ ಪರಿಗಣಿಸಲ್ಪಡುವುದು ನಡೆದಾಗ ಆ ವಿಶೇಷ ಅಗತ್ಯ 
ಬೇಕಾದ ಮಗುವಿನಲ್ಲ ಉತ್ತಮ ಯೋಗಕ್ಷೇಮವು ಉಂಬಾಗುತ್ತದೆ. 
(ಶರ್ಮಾ ಮತ್ತು ಸೇನ್‌ ೭2೦1೭). ವಿಶೇಷ ಅಗತ್ಯವುಳ್ಳ ಮಕ್ಕಳಗೆ 
ವಿಶೇಷ ಶಾಲೆಗಳದ್ದ ಬಗ್ಗೆ ನಮ್ಮಲ್ಲ ಐತಿಹಾಸಿಕ ಪುರಾವೆಗಳವೆ. 
ವಿಶೇಷ ಅಗತ್ಯ ಬೇಕಾದ ಮಕ್ಕಳೂ ಶಿಕ್ಷಣ ಪಡೆಯಬೇಕು ಮತ್ತು 
ಸಮಾಜದ ಸದಸ್ಯರಾಗಿ ತಮ್ಮ ಕೊಡುಗೆ ನೀಡಬೇಕು ಎಂದು 
ನೀತಿಗಳು ನಂಬದ್ಧರೂ ಕೂಡ ಈ ಮಕ್ಕಳನ್ನು ಮುಖ್ಯವಾಹಿನಿ 
ಶಿಕ್ಷಣದಿಂದ ಹೊರಗಿಡಲಾಗಿದೆ. ಆದರೆ ಇದು ಅವರನ್ನು 
'ಸಾಮಾನ್ಯ'ರಲ್ಲದ ಮಕ್ಕಳ ಪ್ರತ್ಯೇಕ ವರ್ಗವಾಗಿ ಕಂಡು ಸಮಾಜದ 
ಮತ್ತಷ್ಟು ಅಂಚಿಗೆ ತಳ್ಳಲಾಯುತು ನಂತರದ ವಿಶೇಷ ಅಗತ್ಯವುಳ್ಳ 


ಮಕ್ಷಳಗಾಗಿ ಕ್ರೋಡೀಕೃತ ಶಿಕ್ಷಣ ಯೋಜನೆ-1987 (Project 
Integrated Education for the Disabled (1987), ಮತ್ತು 
ವಿಶೇಷ ಮಕ್ಕಳ ಕ್ರೋಡೀಕೃತ ಶಿಕ್ಷಣ-1974 (Integrated 
Education for Disabled Children (1974)) ದಂಥ 
ಯೋಜನೆಗಳು ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಮುಖ್ಯವಾಹಿನಿಗೆ 
ತರುವ್‌ ಪ್ರಂಯತ್ನಗಳು. ಈ ಂಶೋಜನೆಗಳು ಬೌದ್ಧಿಕ 
ಅಸಮರ್ಥರಿಗಿಂತ ದೈಹಿಕವಾಗಿ ಅಶಕ್ತರಾದ ಬಹಳಷ್ಟು ಮಕ್ಕಳನ್ನು 
ಶಿಕ್ಷಣದತ್ತ ಆಕರ್ಷಿಸಿದವು. ನಂತರ 19೨7ರಲ್ಲ' ಒಳಗೊಳ್ಳುವ 
ಶಿಕ್ಷಣ” (nc॥usive ಆdಟಂation)ವನ್ನು ಜಲ್ಲಾ ಪ್ರಾಥಮಿಕ ಶಿಕ್ಷಣದಲ್ಲ 
ಸೇರಿಸಲಾಲಯುತು. ಇದನ್ನು ಅನುಸರಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿ - 
1986) (National Policy on Education -1986), ಭಾರತಿೀಯ 
ಪುನರ್ವಸತಿ ಕೌನ್ಸಿಲ್‌ ಕಾಯ್ದೆ-19೨2 (Rehabilitation Council 
of India Act -1992), ವಿಕಲತೆಯುರುವ ವ್ಯಕ್ತಿಗಳ ಕಾಯ್ದೆ (ಸಮಾನ 
ಅವಕಾಶಗಳು. ಹಕ್ಕು ರಕ್ಷಣೆ ಮತ್ತು ಪೂರ್ಣ ಭಾಗಿತ್ವ) -19೨5 (The 


Persons with Disabilities (Equal Opportunities, 
Protection of Right and Full Participation) Act -1995) 
ಮತ್ತು ರಾಷ್ಟ್ರೀಯ ಟ್ರಸ್ಟ್‌ ಕಾಯ್ದೆ (ಆಟಸಂ, ಸೆರೆಬ್ರಲ್‌ ಪಾಲ. 
ಬುದ್ಧಿಮಾಂದ್ಯತೆ ಮತ್ತು ಬಹುಅಂಗ ವೈಕಲ್ಯವುಳ್ಳ ವ್ಯಕ್ತಿಗಳ 
ಕಲ್ಯಾಣಕ್ಸಾಗಿರುವ ರಾಷ್ಟ್ರೀಯ ಟ್ರಸ್ಟ್‌ -1999 (The National Trust 


Act (National Trust for the Welfare of Persons with 
Autism, Cerebral Palsy, Mental Retardation and Multiple 
Disability -1999), ಇವೆಲ್ಲವೂ ವಿಶೇಷ ಅಗತ್ಯವುಳ್ಳ ಮಕ್ಷಳಗೆ 
ಬೆಂಬಲಾತ್ಯಕ ಕಲಕೆಯ ವಾತಾವರಣವನ್ನು ಒದಗಿಸುವುದರ 
ಮೇಲೆ ಒತ್ತು ನೀಡಿವೆ. ಈ ನೀತಿಗಳು. ಯೋಜನೆಗಳು ಮತ್ತು 
ಕಾಯ್ದೆಗಳು ಇಂತಹ ಮಕ್ಷಳಗೆ ಶಾಲೆಗಳ ಪ್ರವೇಶವನ್ನು 
ಸಕ್ರಿಯಗೊಳಸುವಲ್ಲ ಮತ್ತು ಮುಖ್ಯವಾಹಿನಿಯಲ್ಲ ವಿಶೇಷ 
ಅಗತ್ಯವುಳ್ಳ ಮಕ್ಕಳನ್ನು ಸಂಯೋಜಸುವ ಪ್ರಾಮುಖ್ಯತೆಯ ಬಗ್ದೆ 
ಜಾಗೃತಿ ಮೂಡಿಸುವಲ್ಲ ಯಶಸ್ವಿಯಾಗಿವೆ. ಕಡ್ಡಾಯ ಶಿಕ್ಷಣ ಹಕ್ಕು 
ಕಾಯ್ದೆ 2009ರ (Right to Education Act-RTE) 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


68 


ಜಾರಿಯುಂದಾಗಿ ವಿಶೇಷ ಅಗತ್ಯವುಳ್ಳ ಮಕ್ಕಳೂ ಸೇರಿದಂತೆ 
ಪ್ರತಿಯೊಂದು ಮಗುವಿಗೂ ಶಾಲೆಯಲ್ಪರುವ ಹಕ್ಕು ಇದೆ. 


ವಿಶೇಷ ಅಗತ್ಯವುಳ್ಳ ಮಕ್ಕಳಗೆ ಶಾಲೆಗಳನ್ನು ಮುಕ್ತವಾಗಿಸುವಲ್ಲ 
ಇದು ಎಷ್ಟು ಯಶಸ್ತಿಯಾಗಿದೆ ಎಂಬುದು ಇನ್ನೂ ಒಂದು 
ಪ್ರಶ್ನೆಯಾಗಿದೆ. ಮುಖ್ಯವಾಹಿನಿಯ ಶಾಲೆಗಳಲ್ಲ ವಿಶೇಷ ಅಗತ್ಯವುಳ್ಳ 
ಮಕ್ಕಳಗೆ ಒಳಗೊಳ್ಳುವಿಕೆಯ ಕಲಅಕೆಯ ವಾತಾವರಣವನ್ನು 
ಸೃಷ್ಟಿಸುವುದಕ್ಕೆ ಬಹಕ ಸಮಯ ಬೇಕಾದೀತು. ಈಗ ವಿಶೇಷ 
ಅಗತ್ಯವುಳ್ಳ ಮಕ್ಕಳಗೆ ಶಾಲೆಗಳಲ್ಲ ಭೌತಿಕ ಪ್ರವೇಶವಿದೆ, ಅವರು 
ಔಪಚಾರಿಕ ಶಿಕ್ಷಣಕ್ಕೆ ತೆರೆದುಕೊಂಡಿದ್ದಾರೆ. ಆದರೆ ಶಿಕ್ಷಕರು. 
ಗೆಳೆಯರು ಮತ್ತು ಇತರ ವಿದ್ಯಾರ್ಥಿಗಳ ನಕಾರಾತ್ಮಕ ಸಾಮಾಜಕ 
ದೃಷ್ಟಿಕೋನಗಳು ಅವರ ಶಿಕ್ಷಣದ ಹಕ್ಕಿನ ಮೇಲೆ ಈಗಲೂ ಹಸ್ತಕ್ಷೇಪ 
ಮಾಡುವಂತಾಗುತ್ತದೆ. ಮಕ್ಕಳು ಔಪಚಾರಿಕ ಶಾಲೆಗೆ 
ಸೇರ್ಪಡೆಗೊಂಡರೂ ಕಲಕೆಯ ಅಶಕ್ತತೆಗಳಂತಹ ಹಲವಾರು 
ವೈಕಲ್ಯಗಳು ಕಾಣಿಸುತ್ತವೆ. ದೈಹಿಕ ವಿಕಲತೆಗಳರುವ ಮಕ್ನಳಗೆ 
ಹೋಪಟಸಿದರೆ ಕಲಕಾ ಅಥವಾ ಬೌದ್ದಿಕ ವಿಕಲತೆಯುಳ್ಳೆ ಮಕ್ಷಳು 
ಸೂಕ್ತ ಶಿಕ್ಷಣ ಪಡೆಯುವಲ್ಲ ವಂಚಿತರಾಗುವುದು ಹೆಚ್ಚು. ಸಮರ್ಪಕ 
ತರಬೇತಿ ಪಡೆದ ವೃತ್ತಿಪರರು, ಸಂಪನ್ಯ್ಕೂಲಗಳ ಅಭಾವ ಮತ್ತು 
ಭವಿಷ್ಯದಲ್ಲರುವ ಆಯ್ದೆಗಳ ಬಗ್ಗೆ ತಿಆವಳಕೆಯ ಕೊರತೆಯು 
ಬೌದ್ದಿಕ ವಿಕಲತೆಯುರುವು ಮಕ್ಕಳು ಶಾಲೆಗಳ೦ದ ದೂರವಿರಲು 
ಕಾರಣವಾಗಿದೆ. 


ನಾನು ಉತ್ತರ ಕಾಶಿಯ ಮಾಟ್ಲಯ ಅಜೀಂ ಪ್ರೇಮ್‌ಜ ಶಾಲೆಗೆ 
ಭೇಟ ನೀಡಿದಾಗ ಅಲ್ಲ ಎಲ್‌ಕೆಜ ತರಗತಿಯಲ್ಲ ಡೌನ್‌- 
ಸಿಂಡ್ರೋಮ್‌ ಇದ್ದ ಒಂಬತ್ತು ವರ್ಷದ ಅಕ್ಷತ್‌ (i) ಎಂಬ 
ಮಗುವನ್ನು ಗಮನಿಸಿದೆ. ನಾನು ಶಿಕ್ಷಕರನ್ನು ಕೇಆದಾಗ ಇದೇ 
ಮೊದಲ ಬಾರಿಗೆ ಅವನು ಶಾಲೆಗೆ ಪ್ರವೇಶ ಪಡೆದದ್ದು ಎಂದು 
ಹೇಳದರು. ಈ ಮೊದಲು ಅವನು ೦ಖಾವುದೇ ಶಾಲೆಗೆ 
ಹೋಣಗಿರಲಲ್ಲ. ಅಯಾನ್‌ನಂತೆ ಅವನಿಗೂ ಸುತ್ತಮುತ್ತಅನ ಎಲ್ಲಾ 
ಶಾಲೆಗಳಲ್ಲ ಪ್ರವೇಶವನ್ನು ನಿರಾಕರಿಸಿದ್ದರು. ಆತ ವಿಶೇಷ ಮಗು 
ಎಂದು ಪೋಷಕರಿಗೆ ತಿಆದಿದ್ದರೂ ಅದು ಏನೆಂಬುದನ್ನು ಅವರು 
ಅರಿತಿರಅಲ್ಲ. ಅಲ್ಲ ಶಿಕ್ಷಕರನ್ನು ಅವನ ತಾಲ "ಮೇಡಂ, ಅವನಿಗೆ 
ಯಾವಾಗ ಓದಲು ಬರೆಯಲು ಬರುತ್ತದೆ? ಯಾವಾಗ ಕವಿತೆಗಳನ್ನು 
ಮತ್ತು ಹಾಡುಗಳನ್ನು ಹಾಡಲು ಪ್ರಾರಂಭಸುತ್ತಾನೆ?' ಎಂದು 
ಕೇಳುತ್ತಿದ್ದರು. 


ಅಯಾನ್‌ನ ತಂದೆತಾಲು ಭರವಸೆ ಕಳೆದುಕೊಂಡು ಸಾಮಾಜಕ 
ಕಳಂಕದಿಂದ ವಿಚಅತರಾದರೆ, ಇನ್ನೊಂದೆಡೆ ಅಕ್ಷತ್‌ನ ತಂದೆತಾಲು 
ಬೇರೆ ಹೆತ್ತವರಂತೆ ತಮ್ಮ ಮಗನ ಬಗ್ಗೆ ಸಕಾರಾತ್ಕಕ ಭರವಸೆಯನ್ನು 
ಹೊಂದಿದ್ದರು ಎಂಬುದು ನನ್ನನ್ನು ಯೋಚಿಸುವಂತೆ ಮಾಡಿತು. 
ಶಿಕ್ಷಕರೊಂದಿಗೆ ಮಾತನಾಡಿದಾಗ ಅಕ್ಷತ್‌ನ ತಾಯಿ ಅವನಿಗೆ 
ಓದಲು ಮತ್ತು ಬರೆಯಲು ಒತ್ತಾಯುಸುತ್ತಿದರು ಎಂಬುದೂ 
ತಿಆಯುತು. ಆದರೆ ಅವರಿಗೆ ಅರಿವಿನ ಕೊರತೆಯುಂದಾಗಿ 
ಅಕ್ಷತ್‌ನನ್ನು ಶೈಕ್ಷಣಿಕವಾಗಿ ಹೇಗೆ ತೊಡಗಿಸಿಕೊಳ್ಳಬೇಕೆ೦ದು 
ತಿಆದಿರಅಲ್ಲ. ಅವರ ನಿರೀಕ್ಷೆಗಳು ಅವಾಸ್ತವವಾಗಿದ್ದರೂ ಅವರಿಗೆ 
ಅಕ್ಷತ್‌ನ ಸಾಧ್ಯತೆಗಳ ಬಗ್ಗೆ ವಿಶ್ವಾಸವಿತ್ತು. ಅಕ್ಷತ್‌ ತನ್ನು ಶಾಲೆಯ 
ಮಕ್ಕಳೊಂದಿಗೆ ಪ್ರೀತಿ ಮತ್ತು ಕಾಕಜ ವಹಿಸಿ ಆಟವಾಡುತ್ತಿದ್ದನು. 
ಆದರೆ ಅಯಾನ್‌ ಮಕ್ಕಳಂದ ಬಹುತೇಕ ದೂರವೇ ಹೋಗುತ್ತಿದ್ದ. 
ಶೇ ಎರಡೂ ಸನ್ನಿವೇಶಗಳನ್ನು ಹೋಲಸಿದರೆ ಅಯಾನ್‌ನ 
ತಾಯಿಯ ಈ ಹೇಳಕೆ ನಿಜವಾಗಿದೆ: 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


"..ಮಾಮು ಕೆಲವೊಮ್ಮೆ ಅಯಾನ್‌ ನನ್ನು ಸಣ್ಣ ಪಟ್ಟಣ ಅಥವಾ ಹಳ್ಳಿಗೆ 
ಕರೆದುಕೊಂಡು ಹೋಗುವ ಬಗ್ಯೆ ಯೋಚಿಸುತ್ತೇನೆ. ಅಲ್ಪ್ಲನ ಜನರು 
ತಮ್ಮ ಅಜ್ಞಾನದಿಂದಾಗಿ ಅಥವಾ ತಿಳುವಳಕೆ ಇಲ್ಲದಿರುವಿಕೆ- 
ಯುಂದಾಗಿ ಕನಿಷ್ಠಪಕ್ಷ ಸಂವೇದನಾಶೀಲರಾಗಿರುತ್ತಾರೆ ಮತ್ತು 
ಇಂತಹವರನ್ನು ಅಂಗೀಕರಿಸುತ್ತಾರೆ..." 


ಸಮಾಜದಲ್ಲ ಧ್ರುವೀಕರಣ ಮತ್ತು ದ್ವೇಷ ಅಪರಾಧಗಳು 
ತೀವ್ರಗತಿಯಲ್ಲ ಹೆಚ್ಚುತ್ತಿರುವ ಈ ಯುಗದಲ್ಲ ಎಲ್ಲ ಜನರ ಬಧ್ಣೆ 
ಸೂಕ್ಷ ಸಂವೇದನೆಗಳು. ಅನುಭೂತಿ ಮತ್ತು ಕಾಳಜಯನ್ನು 
ಬಾಲ್ಯದಿಂದಲೇ ಬೆಳೆಸುವ ಅವಶ್ಯಕತೆಯುದೆ, ಶಾಲೆಗಳು ವಿಶೇಷ 
ಅಗತ್ಯವುಳ್ಳ ಮಕ್ತಳಗೆ ಸಬಲೀಕರಣ ಮತ್ತು ಒಳಗೊಳ್ಳುವ 
ಅವಕಾಶವಾಗಿ ಕಾರ್ಯನಿರ್ವಹಿಸಬಹುದು ಮತ್ತು ಇದನ್ನು 
ಸಾಧಿಸಲು ಮಕ್ಷಳು ಮತ್ತು ತಂದೆತಾಯುಗಳು ಸರ್ವಸನ್ನದ್ಧ- 
ವಾಗಿರಬೇಕು. ಅಲ್ಲದೆ ಮುಖ್ಯವಾಗಿ ಶಿಕ್ಷಕರು ತಯಾರಾಗಬೇಕಾದ 
ಅಗತ್ಯ ತುಂಬಾ ಇದೆ. ಸೌಮ್ಯ ಅಥವಾ ಮಧ್ಯಮ ವಿಕಲತೆಯುರುವ 
ಮಕ್ಕಳನ್ನು ತರಗತಿ ಕೊಠಡಿಗಳಲ್ಲ ನಿರ್ವಹಿಸಲು ಶಿಕ್ಷಕರನ್ನು 
ಸಂಪೂರ್ಣವಾಗಿ ಸಜ್ಜುಗೊಆಸಲು ಶಣಗಿನ ಪೂರ್ವ ಸೇವಾ 
ತರಬೇತಿ ಕಾರ್ಯಕ್ರಮಗಳು ಸಾಕಷ್ಟು ಪರಿಣಾಮಕಾರಿಯಾಗಿಲ್ಲ. 
(ಸಂಜೀವ್‌ ಮತ್ತು ಕುಮಾರ್‌. 2೦೦7). 


ಅಂತಹ ತರಬೇತಿ / ಕೋರ್ಸ್‌ಗಳ ಪಠ್ಯಕ್ರಮ / ಕಾರ್ಯಾ- 
ಗಾರಗಳಲ್ಲ ಒಳಗೊಳ್ಳುವಿಕೆಯ ಮಹತ್ವ, ವಿಕಲತೆಯ ವಿಧಗಳು 
ಇತ್ಯಾದಿಗಳದ್ದರೂ ಅವು ವಿಶೇಷ ಅಗತ್ಯವುಳ್ಳ ಮಕ್ಷಳನ್ನು 
ಏಕರೂಪವಾಗಿ ಗ್ರಹಿಸುವ (Stereotyping), ದೂಷಿಸುವ 
(Stigmatization), ದೂರಸರಿಸುವಂತಹ (Marginalization) 
ಸಾಮಾಜಕ ಅಭಿಪ್ರಾಯಗಳನ್ನು ಯಾವ ರೀತಿಂಶುಲ್ಲೂ 
ಪ್ರಭಾವಿಸುವುದಿಲ್ಲ. ಈ ಅಭಪ್ರಾಯಗಳು ಶಿಕ್ಷಕರ ಬೋಧನೆಯ 
ಧೋರಣಿಯನ್ನು ಮಾತ್ರವಲ್ಲ, ಇತರೆ ವಿದ್ಯಾರ್ಥಿಗಳ ವರ್ತನೆಗಳನ್ನು 
ಸಹ ಪ್ರಭಾವಿಸುವುದರಿಂದ ಅಂಥಾ ಪೂರ್ವಾಗ್ರಹಗಳು ಮತ್ತು 
ಸಾಂಪ್ರದಾಯಿಕ ಧೋರಣಿಗಳ ಬಗ್ಗೆ ಶಿಕ್ಷಕರು ಜಾಗ್ಯೃತರಾಗಿರುವುದು 
ಮುಖ್ಯು. 


ಶಾಲೆಗಳು ದೃಢತೆಯನ್ನು ಉತ್ತೇಜಸುವ ಮತ್ತು ಸಹಾನು- 
ಭೂತಿಯನ್ನು ಬೆಳೆಸುವ ವಾತಾವರಣವನ್ನು ನಿರ್ಮಿಸುವ 
ಅಣತ್ಯವಿದೆ. ಬೇಸರವಾಗಿದ್ದಾಗ ಜನರೊಂದಿಗೆ ಮಾತನಾಡುವುದು. 
ಇತ್ಯಾದಿಗಳಲ್ಲ ಪ್ರೇರಣೆ ಅಗತ್ಯವಿದ್ದಾಗ ಸಂಪನ್ಮೂಲಗಳನ್ನು 
ಪಡೆ ಂಶುಲು ಮಾನಸಿಕ, ಸಾಮಾಜಕ ಅಥವಾ ದೈಹಿಕ 
ಸಂಪನ್ಮೂಲಗಳನ್ನು ಗುರುತಿಸುವ ಸಾಮರ್ಥ್ಯದ ಯೋಗ- 
ಕ್ಷೇಮವನ್ನು ಕಾಪಾಡಿಕೊಳ್ಳಲು ಸಂಪನ್ಮೂಲಗಳ ಮೂಲಕ 
ಜಾಗರೂಕರಾಗಿ ಮುನ್ನಡೆಯುವ ಮತ್ತು ಒಪ್ಪಂದಗಳ 
ಕೌಶಲ್ಯಗಳನ್ನು ಹೋಷಿಸಬೇಕಾಗುತ್ತದೆ. (ಅಂಗಾರ್‌, 2೦೦6) 
ಪ್ರತಿಯೊಂದು ಸ್ಥಳವನ್ನೂ ವಿಶೇಷ ಅಗತ್ಯವುಳ್ಳವರ 
ಸ್ನೇಹಿಯಾಗಿಸಲು ಬಹಳ ಸಮಯ ತೆಗೆದುಕೊಂಡರೂ, 
ಹಾಗಾದಾಗಲೇ ಒಳಗೊಳ್ಳುವ ಸಮಾಜ ಸಾಧ್ಯವಾಗುತ್ತದೆ. 
ತನ್ಮೂಲಕ ಪ್ರತಿಯೊಬ್ಬರೂ ಪ್ರಜ್ಞಾ ಪೂರ್ವಕವಾಗಿ ಪರಸ್ಪರ ಕೇಳುವ 
ಮತ್ತು ಅರಿಯುವ ಶಾಲೆಯ ಪರಿಸರವನ್ನು ಸೃಷ್ಟಿಸಬಹುದು. 


ವಿಕಲತೆಯನ್ನು ವಾವು ವೈವಿಧ್ಯತೆಯಾಗಿ ಕಾಣಬಹುದೇ? 
ವೈವಿಧ್ಯತೆಯೆಂದರೆ ಕೇವಲ ಸಾಂಸ್ಕೃತಿಕ, ಧಾರ್ಮಿಕ ಅಥವಾ 
ಭಾಷಾ ವೈವಿಧ್ಯತೆ ಮಾತ್ರವೇ? ಭಾರತವು ವೈವಿಧ್ಯಮಯ 
ಸಂಸ್ಕೃತಿಗಳು, ಧರ್ಮಗಳು, ಭಾಷೆಗಳು, ಆಚರಣೆಗಳು, 


ಜನಾಂಗಗಳು ಇತ್ಯಾದಿಗಳನ್ನು ಒಳಗೊಂಡಿರುವ ಬಹು- ಗೌರವಿಸುವಮತ್ತು ಬೆಳೆಸುವ ವಾತಾವರಣವು ರೂಪುಗೊಳ್ಳುವುದು. 


ಸಂಸ್ಕೃತಿಯ ಹೆಮ್ಮೆಯ ರಾಯಭಾರಿಯಾಗಿದ್ದರೂ ಕೂಡ ಎಲ್ಲ ಮಕ್ಷಳು ವಿಭಿನ್ನ ಮತ್ತು ಎಲ್ಲರ ಬೆಕವಣಿಗೆಯ ಗತಿಯೂ 
ಇಲ್ಲಜನಾಂಗೀಯ ಮತ್ತು ಭಾಷಾ ಸಂಘರ್ಷ, ದಂಗೆಗಳು ಬೇರೆಬೇರೆ ಎಂಬುದನ್ನು ನಾವು ನಂಬುತ್ತೇವೆ ಮತ್ತು 
ನಡೆದಹಲವಾರು ನಿದರ್ಶನಗಳವೆ. ಭಾರತದ ಸಂವಿಧಾನವು ಅಂಗೀಕರಿಸುತ್ತೇವೆ. ವಿಶೇಷ ಅಗತ್ಯವುಳ್ಳ ಮಕ್ಷಳು ಸಹಭನ್ನವಾಗಿ 
ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಗುರುತಿಸುತ್ತದೆ ಬೆಳೆಯುತ್ತಾರೆ, ಕೌಶಲ್ಯಗಳನ್ನು ಗಳಸುತ್ತಾರೆ. ಸಂವಹನ, 
ಹಾಗೂ ರಕ್ಷಿಸುತ್ತದೆ. ಕೇವಲ ಸಾಂಸ್ಕೃತಿಕ ಆಚರಣಿಗಳು ಮತ್ತು ಕಾರ್ಯನಿರ್ವಹಣಿ ಮತ್ತು ಬೆಳವಣಿಗೆ ಬೇರೆಬೇರೆ ಗತಿಯಲ್ಲರುತ್ತದೆ. 
ನಂಜಕೆಗಳಗೆ ಸಂಬಂಧಿಸಿದಂತೆ ಮಾತ್ರ ನಾವು ವ್ಯಾಖ್ಯಾನಿಸಿದಾಗ ತರಗತಿ ಕೊಠಡಿಗಳು ಮತ್ತು ಶಾಲೆಗಳಲ್ಲ ವಿಶೇಷ ಅಗತ್ಯ ಬೇಕಾದ 
ವೈವಿಧ್ಯತೆಯ ಪರಿಕಲ್ಪನೆಯನ್ನು ಪುನರ್ವಿಮರ್ಶಿಸುವ ಮಕ್ಕಳನ್ನು ಸಕಾರಾತ್ಯಕವಾಗಿ ಸ್ಟೀಕರಿಸಿದಾಗ ಸಮಾಜದಲ್ಲರುವ 
ಅವಶ್ಯಕತೆಯುದೆ. ಪೂರ್ವಾಗ್ರಹಗಳನ್ನು ಕಡಿಮೆ ಮಾಡಬಹುದು ಮತ್ತು ಜನರ 


ಮನಸ್ಸಿನಲ್ಲಿರುವ ಕಕಂ೦ಕದ ಭಾವನೆಯನ್ನು ತೊಡೆದುಹಾಕಬಹುದು. 
ಎಲ್ಲಾ ಪ್ರಕಾರಗಳಲ್ಲನ ವೈವಿಧ್ಯತೆಯನ್ನು ವಾವು ಅಂಗೀಕರಿಸುವ 
ಅಗತ್ಯವಿದೆ. ಹಾಗಾದಾಗ ಪ್ರತಿಯೊಬ್ಬ ಮನುಷ್ಯನನ್ನು ಸ್ವೀಕರಿಸುವ, 


References 
Appleby, J.M. (2014). Resilience in families of children who have disabilities. (Unpublished doctoral dissertation, University of Texas at Arlington). 
Retrieved from https://pdfs.semanticscholar.org/5668/268d9e7d49a7ad211c795a66638f6e633292.pdf 


Bennett, T., Deluca, D. A., & Allen, R. W. (1995). Religion and children with disabilities. Journal of Religion and Health, 34(4), 301-312. doi: 10.1007/ 
bf02248739 

Sanjeev, K., & Kumar, K. (2007). Inclusive Education in India. Electronic Journal for Inclusive Education, 2(2). 

Sharma, N., & Sen, R.S. (2012). Children with Disabilities and Supportive School Ecologies. The Social Ecology of Resilience, 281-295. doi: 10.1007/978- 
1-4614-0586-3 22 

Ungar, M. (2006). Resilience across Cultures. British Journal of Social Work, 38(2), 218-235. doi: 10.1093/bjsw/bcI343 


' ಗುರುತನ್ನು ರಕ್ಷಿಸಲು ಹೆಸರನ್ನು ಬದಲಾಯುಸಲಾಗಿದೆ. 
A case study conducted in 2012 as part of M.Sc. in Human Development and Childhood Studies. 
"ಗುರುತನ್ನು ರಕ್ಷಿಸಲು ಹೆಸರು ಬದಲಾಯುಸಲಾಗಿದೆ. 


ಪ್ರಣಾಅೀ ಶರ್ಮಾರವರು ಅಜೀಮ್‌ ಪ್ರೇಮ್‌ಜ ವಿಶ್ವವಿದ್ಯಾಲಯದ 'ಇನ್ಸ್‌ಟಟ್ಯೂಟ್‌ ಘ ಫಾರ್‌ ಅಸೆಸ್ಕೈೆಂಟ್‌ ಆಂಡ್‌ ಅಕ್ರೆಡಿಬೇಷನ್‌' 
ವಿಭಾಗದಲ್ಪ ಕೆಲಸ ಮಾಡುತ್ತಾರೆ. ಹ ದೊಡ್ಡ ಪ್ರಮಾಣದ ಮೌಲ್ಯಮಾಪನಗಳು. ಬಾಲ್ಯಾವಸ್ಥೆಯ ಕುರಿತಾದ ಕೋರ್ಸ್‌ಗಳ ಅಭವೃದ್ಧಿ 
ಹಾಗೂ ಸಾಮಾಜೋ- ಭಾವನಾತ್ಮಕ ಕಲಕೆಗಲೆ ಶಿಕ್ಷಣದ ಕೋಸ್‌ ೯ಗಳನ್ನು ರಚಿಸುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗೆಯ 
ಆರಂಭಕ ಬಾಲ್ಯದ ಶಿಕ್ಷಣದ ಎತ ಶಿಕ್ಷಕರಿಗೆ ಸಾಮರ್ಥ್ಯ ವೃದ್ಧಿಸುವ ಕಾರ್ಯಕ್ರಮಗಳ ನಿರತರಾಗಿದ್ದಾರೆ. ಇದಕ್ಕೂ ಹೊಡ ಅವರು 


pranalee.sharma@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಹೇಮಾದೇವಿ ಜ ಎನ್‌ । ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ವೈಷ್ಣವ ಸಂಪ್ರದಾಯದ ಮಠಗಳಲ್ಲರುವ ಮಕ್ಕಳ ಬಗ್ಗೆ ಸಂಶೋಧನೆಯಲ್ಲ ತೊಡಗಿದ್ದರು. ಪ್ರಣಾಅಯವರನ್ನು 


69 


